ಕರ್ನಾಟಕ ವಿಧಾನ ಪರಿಷತ್ತು 


133281) 


ಸದಸ್ಯರ ಹೆಸರು ಡಾ: ಚಂದ್ರಶೇಖರ್‌ ಅ ಪಾಟೀಲ್‌ (ಪದವೀಧರರ ಕ್ಲೇತ್ರ) 
ಉತ್ತರಿಸುವ ದಿನಾಂಕ 21.09.2೦2೦ 
ಉತ್ತರಿಸುವ ಸಚಿವರು ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ 
ಉನ್ನತ ಶಿಕ್ಷಣ ಸಚಿವರು 
ಕ್ರ. ಪಶ್ನೆ ಉತ್ತರ | 
ಸಂ 
(ಅ) 1ಸರ್ಕಾರಿ ಪೆದೆವಿ ಕಾಲೇಜನಲ್ಲ | 2೦19-20ನೇ" ಶೈಕ್ಷಣಿಕ `` ಸಾಅನಲ್ಲ ಕಾಲೇಜು ಶಿಕ್ಷಣ `ಇಲಾಪಾ 
ಕಾರ್ಯಸಿರ್ವಹಿಸುತ್ತಿರುವ ಅತಿಥಿ | ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲ ಒಟ್ಟು 14228 
ಉಪನ್ಯಾಸಕರಿಗೆ [= ತಿಂಗಳಂದ | ಅತಿಥಿ ಉಪನ್ಯಾಸಕರು ಕಾರ್ಯ ನಿರ್ವಹಿಸಿರುತ್ತಾರೆ. ಸದರಿ ಸಾಅನಲ್ಲ 
ಸಂಬಳವನ್ನು ನೀಡಿಲ್ಲದಿರುವುದು | ಜುಲೈ-2೦19ರಿಂದ 23.೦3.೭೦೭೦ರ ವರೆಗೆ ಅಂದರೆ ಲಾಕ್‌ಡೌನ್‌ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: | ಪ್ರಾರಂಭವಾದ ದಿನಾಂಕ:೭4.೦3.೭೦೭೦ರ ನಿಕಟ ಪೂರ್ವ 
ಬಂದಿದ್ದಲ್ಲ ಯಾವ ಕಾಲಮಿತಿಯಲ್ಲಿ | ದಿನಾಂಕದವರೆಗೆ ಸಂಭಾವನೆಯನ್ನು ಪಾವತಿಸಲಾಗಿರುತ್ತದೆ. 
ಸಂಬಳವನ್ನು ನೀಡಲಾಗುವುದು? 


ತದನಂತರ ೭೦1೨-೭೦ನೇ ಶೈಕ್ಷಣಿಕ ಸಾಆನಲ್ಪ ಬಾಕಿ ಉಳದಿರುವ 
ಪಠ್ಯ ಕ್ರಮವನ್ನು ಆನ್‌ಲೈನ್‌ ಮುಖಾಂತರ ಬೋಧನೆಯನು ಮಾಡಲು 
ಸೂಚಿಸಿರುವಂತೆ ಪೂರ್ಣಕಾಅಕ ಬೋಧಕರುಗಳು ಕ್ರಮವಹಸನಿದ್ದು. 
ಅದರಂತೆ ಅತಿಥಿ ಉಪನ್ಯಾಸಕರುಗಳಗೆ 2೦1೨-2೦ನೇ ಸಾಲನಲ್ಪ 
ಕರ್ತವ್ಯ ನಿರ್ವಹಿಸಿದ ಅವಧಿಗೆ ಸಂಭಾವನೆಯನ್ನು ಪಾವತಿಸಲಾಗಿದ್ದು. 
ಸದರಿ ಸಾಅನಲ್ಲ ಯಾವುದೇ ಬಾಕಿ ಉಳದಿರುವುದಿಲ್ಲ. 


2೦೭೦-21ನೇ ಸಾಅನಲ್ಲ ಶೈಕ್ಷಣಿಕ ಸಾಅನಲ್ಲ ತರಗತಿಗಳು ಇನ್ನೂ 
ಪ್ರಾರಂಭವಾಗಿರುವುದಿಲ್ಲವಾದ್ದರಿಂದ ಅತಿಥಿ ಉಪನ್ಯಾಸಕರನ್ನು ನೇಮಕ 
ಮಾಡಿಕೊಂಡಿಲ್ಲದಿರುವುದರಿಂದ ಪ್ರಸ್ತುತ ಸಾಅನಲ್ಪ ಯಾವುದೇ ಬಾಕಿ 
ಇರುವುದಿಲ್ಲ. 


ಕಡತ ಸಂಖ್ಯೆ: ಇಡಿ 138 ಹೆಚ್‌ಪಿಸಿ 2೦2೦ 


(ಡಾ: ಅಶ್ವಥ್‌ ಪಿ.ಎಸ್‌) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಉನ್ನತ ಶಿಕ್ಷಣ ಸಚಿವರು 


